ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ಇತರ ಧರ್ಮದಲ್ಲಿರುವ ಪರಿಶಿಷ್ಠ ಪಂಗಡದವರ ಕುರಿತು 
ಶ್ರೀ ಎನ್‌. ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 
93 (95) ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಪರಿಶಿಷ್ಟ ಪಂಗಡದವರು ಯಾವುದೇ ಧರ್ಮಕ್ಕೆ ಸೇರಿದರೂ ಮೀಸಲಾತಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ ಎಂಬುದಾಗಿ 
ಸರ್ಕಾರದ ನಿಲುವಿದ್ದು, ಈ ಸಂಬಂಧ ಪರಿಶಿಷ್ಠ ಪಂಗಡದವರು ಯಾವ ಯಾವ ಧರ್ಮದಲ್ಲಿ ಇದ್ದಾರೆ; (ಧರ್ಮವಾರು ಶೇಕಡವಾರು 
ಮಾಹಿತಿಯನ್ನು ನೀಡುವುದು) 


(ಆ) ಹಿಂದೂ ಧರ್ಮವನ್ನು ಹೊರತುಪಡಿಸಿ ಇತರ ಧರ್ಮದಲ್ಲಿರುವ ಎಷ್ಟು ಪರಿಶಿಷ್ಟ ಪಂಗಡದವರು ಮೀಸಲಾತಿ ಸೌಲಭ್ಯವನ್ನು 
ಪಡೆದುಕೊಂಡಿರುತ್ತಾರೆ; (ಕಳೆದ 5 ವರ್ಷಗಳ ಮಾಹಿತಿ ನೀಡುವುದು) 


(ಇ) ಸಂವಿಧಾನದ ಆಶಯದಂತೆ ಹಿಂದೂ ಧರ್ಮದ ಪರಿಶಿಷ್ಟ ಪಂಗಡದವರು ಮಾತ್ರವೇ ಮೀಸಲಾತಿ ಸೌಲಭ್ಯ ಪಡೆಯಲು 
ಅರ್ಹರೇ; ಈ ಕುರಿತು ಸರ್ಕಾರದ ನಿಲುವೇನು; 


(ಈ) ಹಿಂದೂ ಧರ್ಮವನ್ನು ಹೊರತುಪಡಿಸಿ ಇತರ ಧರ್ಮಗಳಲ್ಲಿ ಪರಿಶಿಷ್ಠ ಪಂಗಡದ ಯಾವ ರೀತಿಯ ಜಾತಿ ಪ್ರಕಾರಗಳು ಇವೆ? 
(ಮಾಹಿತಿ ನೀಡುವುದು) 


